. ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸಬೇಕಾದ ದಿನಾಂಕ - 
ಉತ್ತರಿಸಬೇಕಾದ ಸಚಿವರು 


PW Nn 


-(233)84 

ಶ್ರೀ ಎನ್‌.ಎಸ್‌. ಬೋಸರಾಜು 
16.07.2019. _ 
ವೈದ್ಯಕೀಯ ಶಿಕ್ಷಣ ಸಚಿವರು. 


ಕ್ರಸಂ ಪ್ರಶ್ನೆಗಳು 


ಉತ್ತರಗಳು 


ರಾಯಚೂರಿನಲ್ಲಿರುವ ' ಸರ್ಕಾರಿ 
ವೈದ್ಯಕೀಯ ಕಾಲೇಜಿನಲ್ಲಿರುವ 
ಪ್ರವೇಶಾತಿಗಳ ಸಂಖ್ಯೆ ಎಷ್ಟು: 
ಪ್ರವೇಶಾತಿಗಳ ಅನುಗುಣವಾಗಿ 
ಇರಬೇಕಾಗಿರುವ ಹಾಸಿಗೆಗಳ ಸಂಖ್ಯೆ 
ಎಷ್ಟು? 


ರಾಯಚೂರು ವೈದ್ಯಕೀಯ ವಿಜ್ನಾನಗಳ ಸಂಸ್ಥೆಯಲ್ಲಿ 
ಪ್ರಸ್ತುತ 150 ಸ್ನಾತಕ (ಎಂಬಿಬಿಎಸ್‌ವೈದ್ಯ 
ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು 
ಪಡೆಯಲಾಗುತ್ತಿದ್ದು, ಈ ಪ್ರವೇಶಾತಿಗಳಿಗೆ 
ಅನುಗುಣವಾಗಿ 750 ಹಾಸಿಗೆಗಳ ಸೌಲಭ್ಯವನ್ನು 
ಹೊಂದಿರಬೆಾಗಿರುತ್ತದೆ. 


2. | ರಾಯಚೂರಿನಲ್ಲಿರುವ ರಿಮ್‌ 
- | ಆಸ್ಪತ್ರೆಯಲ್ಲಿ ಖಾಲಿ ಇರುವ ವೈದ್ಯರು 
ಹಾಗೂ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು: 
ಖಾಲಿ ಇರುವ ಹುದೆಗಳನ್ನು ಭರ್ತಿ 
ಮಾಡಲು . ಸರ್ಕಾರ 
ತೆಗೆದುಕೊಂಡಿರುವ ಕ್ರಮಗಳೇನು? 


ಪ್ರಸ್ತುತ 66 ಬೋಧಕ ಮತ್ತು ನಾಮ /8ರಿಯ 
ಸ್ಮಾನಿಕರ ಹುದ್ದೆಗಳು ಖಾಲಿ ಇದ್ದು 'ಅವುಗಳಲ್ಲಿ 21 
ಹುದ್ದೆಗಳಿಗೆ ಈಗಾಗಲೇ ನೇರ ಸಂದರ್ಶನ ಪ್ರಕ್ರಿಯೆ 
ಪೂರ್ಣಗೊಂಡಿದ್ದು, ತಾತ್ಮಾಲಿಕ ಆಯ್ಕೆ ಹಟ್ಟಿ 
ಹೊರಡಿಸಲು ಪ್ರಮ ವಹಿಸಲಾಗುತ್ತಿದೆ. 
ಬೇಕಾಗಿರುತ್ತದೆ. ಇನ್ನುಳಿದ 45 ಸ್ಮಾನಿಕರ ಹುದ್ದೆಗಳನ್ನು 
ಭರ್ತಿ ಮಾಡಲು ಸಂಸ್ಥೆಯ ವತಿಯಿಂದ ಕ್ರಮ 
ಕೈಗೊಳ್ಳಲಾಗುತ್ತಿದೆ. 

ಗ್ರೂಪ್‌-ಸಿ ಹುದ್ಮೆಗಳಲ್ಲಿ 172 ಬೋಧಕೇತರ 
ಹುದ್ದೆಗಳು ಖಾಲಿ ಇದ್ದು" ಈ ಬೋಧಕೇತರ 
ಹುದ್ಮೆಗಳನ್ನು ಭರ್ತಿ ಮಾಡಲು ವೃಂದ ಮತ್ತು 
ನೇಮಕಾತಿ ನಿಯಮಗಳು ' ರೂಪಿತವಾಗಿರುವುದಿಲ್ಲ. 
ಆದಾಗ್ಯೂ ಆಡಳಿತಾತ್ಮಕ ಹಾಗೂ ಆಸ್ಪತ್ರೆಗೆ ಬರುವ 
ರೋಗಿಗಳ ಹಿತದೃಷ್ಟಿಯಿಂದ 96 ಹುದ್ದೆಗಳನ್ನು 2007- 
08 ನೇ ಸಾಲಿನಲ್ಲಿ ಸಂಚಿತ ವೇತನದಲ್ಲಿ ಭರ್ತಿ 
ಮಾಡಿಕೊಂಡು ಮುಂದುವರಿಸಲಾಗುತ್ತಿದೆ. ಇನ್ನುಳಿದ 
41 ಹುದ್ಮೆಗಳು ಶುಶ್ರೂಷಕರು, ತಂತ್ರಜ್ನದು, 
ಎಂ.ಐಎಸ್‌.ಡಬ್ಬ್ಯೂ ಕೌನ್ಸಿಲರ್‌ ಹುಬ್ದೆಗಳಾಗಿಯ್ದ, ಈ 
ಹುದ್ದೆಗಳನ್ನು ಸ್ಕೈಫಂಡರಿ ಆಧಾರದ ಮೇಲೆ 
ಕಾರ್ಮಿಕ ಕಾಯ್ದೆಯನ್ವಯ 2016ನೇ ಸಾಲಿನಿಂದ 
ಇಲ್ಲಿಯವರೆಗೆ ಭರ್ತಿ ಮಾಡಿಕೊಂಡು 
ಮುಂದುವರಿಸಲಾಗಿದೆ. ಇನ್ನುಳಿದ 35 ಹುದ್ಮೆಗಳನ್ನು 
ಅವಶ್ಯಕತೆಗಳಿಗನುಗುಣವಾಗಿ ಮುಂದಿನ ದಿನಗಳಲ್ಲಿ 
ಭರ್ತಿ ಮಾಡಲು ಕ್ರಮವಹಿಸಲಾಗುವುದು. 


3. | ರಾಯಚಾೂರಿನಲ್ಲಿರುವ 
ಗಾಂಧಿ . ಸೂಪರ್‌ ಸೈಷಾಲಿಟಿ 
ಆಸ್ಪತ್ರೆಯನ್ನು ರಿಮ್ಸ್‌ ನಿಂದ 
ಬೇರ್ಪಡಿಸಿ ಪ್ರತ್ಯೇಕವಾಗಿ ಆಸ್ಪತ್ರೆ 
ನಡೆಸಲು ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು? 


ರಾಜೀಬ್‌ 


ಸರ್ಕಾರದ ಪರಿಶೀಲನೆಯಲ್ಲಿರುವುದಿಲ್ಲ. 


ಷಾ ಎಂಇಡಿ 17 ಎ೦ಎಂ೦ಇ 2019 


Ase: 
(ಈ'ತುಕಾರಾ: 
ಮ 


